1A OH 1995, 


ಇತಿಹಾಸ ದರ್ಶನ 


ಸಂಪುಟ ೯ 1 ೧೯೯೪ 


೧೯೯೩ರಲ್ಲಿ ಮೈಸೂರಿನಲ್ಲಿ ಸಮಾವೇಶಗೊಂಡ ಅಕಾದೆಮಿಯ 
ಏಳನೆಯ ವಾರ್ಷಿಕ ಸಮ್ಮೇಳನದಲ್ಲಿ ಮಂಡಿಸಿದ ಪ್ರಬಂಧಗಳ `'ಸಂಪುಟ 


ಸಂಪಾದಕರು 
ಡಾ! ಸೂರ್ಯನಾಥ ಕಾಮತ್‌ 
ಡಾ! ದೇವರಕೊಂಡಾರೆಡ್ಡಿ 


SPR 


MOOURTANA (ಐ ಗಗ. CAEN 
Som ರ್ಸ್‌ | 


ಕರ್ನಾಟಕ ಇತಿಹಾಸ ಅಕಾದೆಮಿ 6ರಿ.) ಬೆಂಗಳೂರು 


ITIHASA DARSHANA 
Proceedings of the Seventh Annual 
Conference of the Karnataka 1185೩ 
Academy (regd.) held at Mysore 

on 23, 24 and 25th July 1993. 


Volume 9, July 1994, 


Edited by Dr. Suryanath Kamath 

& Dr. Devarakonda Reddy 
Published by Karnataka 1112೩5೩ Academy (Regd. 
Ghokhale Institute of Public Affairs Compound 
Basavanagudi Road, Narasimharaja Colony 


Bangalore - 560 019 
© ಆಯಾ ಲೇಖಕರದು 
ಬೆಲೆ : ರೂ ೧೦೦-೦೦ 
ಲಕ್ಷ್ಮಿ ಮುದ್ರಣಾಲಯ 


ಚಾಮರಾಜಪೇಟೆ, ಬೆಂಗಳೂರು - ೫೬೦ ೦೧೮ 
ದೂರಪಾಣಿ : ೬೬೧೩೧೨೩ 


ಸಂಪಾಧಕೀಯ 


ಹೋದ ವರ್ಷ (೧೯೯೩) ಮೈಸೂರಲ್ಲಿ ನಡೆದ ಸಮ್ಮೇಳನದಲ್ಲಿ ೭೦ಕ್ಕೂ 
ಮೇಲ್ಪಟ್ಟು ಪ್ರಬಂಧಗಳು ಮಂಡಿತವಾದರೂ ಇಲ್ಲಿ ಕೇವಲ ೬೧ ಮುದ್ರಿತವಾಗಿವೆ. 
ಕೆಲವೊಂದು ಪ್ರಬಂಧಗಳ ಹಸ್ತಪ್ರತಿ ಕೈ ಸೇರಿಲ್ಲ. ಕೆಲವೊಂದು ಕರ್ನಾಟಕಕ್ಕೆ 
ಸಂಬಂಧಿಸಿದ್ದಲ್ಲ ಅಥವಾ ಕೊಸ ವಿಷಯವನ್ನು ಹೇಳುತ್ತಿಲ್ಲ ಎಂಬ ಕಾರಣಕ್ಕೆ 
ಕೈಬಿಡುವುದು ಅನಿವಾರ್ಯವಾಯಿತು. 


ಎಂದಿನಂತೆ ಪ್ರಾಗಿತಿಹಾಸ, ಶಾಸನ, ಪುರಾತತ್ತ್ವ. ಪ್ರಾಚೇನ, ಮಧ್ಯ ಹಾಗೂ 
ಆಧುನಿಕ ಎಂಬ ವರ್ಗೀಕರಣಕ್ಕೆ ಅನುಗುಣವಾಗಿ ಪ್ರಬಂಧಗಳನ್ನು ಪ್ರಕಟಿಸಿದೆ. 
ವಿಶ್ವವಿದ್ಯಾಲಯದ ಅಧ್ಯಾಪಕರಷ್ಟೇ, ಶಾಲಾ ಉಪಾಧ್ಯಾಯರೂ ಇತರ ಕ್ಷೇತ್ರಗಳಲ್ಲಿ 
ದುಡಿಯುತ್ತಿರುವ ಇತಿಹಾಸ ಪ್ರೇಮಿಗಳೂ-ರೈತರೂ ಸಹ-ತಮ್ಮ ಹೊಸ ಕಾಣಿಕೆಗಳನ್ನು 
ಪ್ರಬಂಧರೂಪದಲ್ಲಿ ಇಲ್ಲಿ ಮಂಡಿಸಿದ್ದಾರೆ. ಸಮ್ಮೇಳನದಲ್ಲಿ ಪ್ರಬಂಧ ಮಂಡಿಸಲು 
ಬಯಸುವ ಎಲ್ಲ ರಿಗೂ ಅವಕಾಶ ಆಗುತ್ತಿಲ್ಲ. ಸಾಕಷ್ಟು ಸಮಯವೂ ಸಿಗುತ್ತಿಲ್ಲ. ಎರಡು 
ದಿನದ ಸಮ್ಮೇಳನ ಈಗ ಮೂರು ದಿನಗಳದ್ದಾಗುತ್ತಿದೆ. ಔಪಚಾರಿಕ ಸಮಾರೋಪ, 
ಮನರಂಜನೆ ಕಾರ್ಯಕ್ರಮಗಳನ್ನೂ ಕೈಬಿಟ್ಟಿದೆ - ಪ್ರಬಂಧ ಮಂಡನೆಗೆ ಹೆಚ್ಚಿನ ಅವಕಾಶ 
ಆಗಲಿ, ಎಂದು. 


ಇತಿಹಾಸದ ಬಗ್ಗೆ, ಹೊಸ ವಿಷಯ ಶೋಧಿಸುವ ಬಗ್ಗೆ ತರುಣ ಪೀಳಿಗೆಯಲ್ಲಿ 
ಮೂಡುತ್ತಿರುವ ಉತ್ಸಾಹ ಹೆಮ್ಮೆ ತರುವಂಥದ್ದು; ಆಶಾದಾಯಕವಾದುದು. ಇತಿಹಾಸ 


ಇದಕ್ಕೆ ಎಲ್ಲರ ಉತಾಹೀ ಸಹಕಾರವೇ ಕಾರಣ. 


ಈ ಸಂಪ್ರಟಿದ ಕರಡುತಿದ್ದಲು ಆರಂಭದಲ್ಲಿ ನೆರವಾದ ಶ್ರೀ ಶಿವಣ್ಣ ಮನ್ವಾಚಾರ್‌ 

ನಕಾಶೆಗಳ ವಿನ್ಯಾಸ ತಯಾರಿಸಿಕೊಟ್ಟ ಶ್ರೀ ಅ.ಲ. ನರಸಿಂಹನ್‌ 
ಅವರಿಗೂ ಸುಂದರವಾಗಿ ಸಕಾಲದಲ್ಲಿ ಸಂಪುಟವನ್ನು ಮುದ್ರಿಸಿದ ಶ್ರೀ ಲಕ್ಷ್ಮಿ 
ಮುದ್ರಣಾಲಯದ ಸಿಬ್ಬಂದಿಯವರಿಗೂ ನಮ್ಮ ಕೃತಜ್ಞ. ತೆಗಳು. 


ಸೂರ್ಯನಾಥ ಕಾಮತ್‌ 
ದೇವರಕೊಂಡಾರೆಡ್ಡಿ 


ಕರ್ನಾಟಕ ಇತಿಹಾಸ ಅಕಾದೆಮಿ ರಿ.) 


ಬೆಂಗಳೂರು 


ಕಾರ್ಯಕಾರಿ ಸಮಿತಿ 
(ದಿನಾಂಕ ೮-೭-೧೯೯೪ ರಲ್ಲಿ ದ್ದಂತೆ) 


ಅಧ್ಯಕ್ಷರು 
ಡಾ| ಜೆ. ಎಸ್‌. ದೀಕ್ಷಿತ್‌, ಬೆಂಗಳೂರು 


ಉಪಾಧ್ಯಕ್ಷರು 
ಡಾ| ಡಿ. ವಿ. ದೇವರಾಜ್‌, ಮೈಸೂರು 
ಶ್ರೀ ಎಂ. ಜೆ. ನಾಗರಾಜ್‌, ಬೆಂಗಳೂರು 


ಪ್ರಧಾನ ಕಾರ್ಯದರ್ಶಿ 
ಡಾ! ಎಚ್‌. ಎಸ್‌. ಗೋಪಾಲರಾವ್‌, ಆರಿಶಿನಕುಂಟಿ 


ಕಾರ್ಯದರ್ಶಿಗಳು 
ಡಾ| ಎಚ್‌. ಆರ್‌. ರಘುನಾಥಭೆಟ್ಟ್ಯ ಧಾರವಾಡ 
ಡಾ! ದೇವರಕೊಂಡಾರೆಡ್ಡಿ, ಬೆಂಗಳೂರು 


ಕೋಶಾಧಿಕಾರಿ 
ಶ್ರೀ ಎಂ. ಬಿ. ಪಾಹೀಲ, ಬೆಂಗಳೂರು 


ಸದಸ್ಯರು 

ಡಾ! ಸೂರ್ಯನಾಥ ಕಾಮತ್‌, ಚಿಂಗಳೂರು 
ಡಾಟ! ಎ. ವಿ. ನರಸಿಂಹಮೂರ್ತಿ, ಮೈಸೂರು 
ಡಾ! ರು.ಮೆ. ಷಡಕ್ಟರಯ್ಯ, ಧಾರವಾಡ 

ಶ್ರೀ ವಿ. ಸಿ, ಮಾಲಗತ್ತಿ, ಬೆಳಗಾವಿ 

ಶ್ರೀ ಎಸ್‌. ರಾಜೇಂದ್ರಪ್ಪ. ಬೆಂಗಳೂರು 

ಶ್ರೀ ಎಸ್‌. ಎಂ. ನಾಗಭೂಷಣ, ಧಾರವಾಡ 
ಶ್ರೀ ಕೆ. ಬಿ. ಶಿಪತಾರಕ್‌, ಬ್ರಹ್ಮಾವರ 

ಡಾ! ಚೂಡಾಮಣಿನಂದಗೋಪಾಲ್‌, ಬೆಂಗಳೂರು 
ಡಾ! ಬಸವಲಿಂಗ ಸೊಪ್ಪಿಮಠ, ರಾಯಚೂರು 
ಶ್ರೀಮತಿ ಉಷಾ ದೇಸಾಯಿ, ರಾಯಚೂರು 
ಪ್ರೊ! ಪಸಂತೆ ಕುಷ್ಟಗಿ, ಗುಲ್ಬರ್ಗ 

ಶ್ರೀ ಬಿ. ರಾಜಶೇಖರಪ್ಪ, ಚಿತ್ರದುರ್ಗ 

ಡಾ! ಬಿ. ನಂಜುಂಡಸ್ಟಾಮಿ, ಶುಮಕೂರು 
ಡಾ! ಶ್ರೀನಿವಾಸ ಕೆ. ಹಾವನೂರು, ಪುಡೆ 
ಡಾ! ಎಸ್‌. ಕೆ. ಕೊಪ್ಪಾ, ಇಂಡಿ 

ಡಾ| ಜ್ಯೋತಿಬಾಯಿ, ಬೆಂಗಳೂರು 


iv 


೧) 


೨) 


೩) 


೪) 


೫) 


೬) 


೮) 


೯) 


೧೦) 


See ceceicuccciangal 


೧೧) 


೨ 
lo 
ಸೆ 


ಪರಿವಿಡಿ 


ಸಮ್ಮೇಳನಾಧ್ಯಕ್ಷರಾದ ಡಾ! ಅ. ಸುಂದರ ಅವರ ಭಾಷಣ 


ಶಿಲಾಯುಗದ ನೆಲೆ - ಮೂಗನಾಯಕನ ಕೋಟೆ 
_- ಕೆ. ಬಿ. ಶಿವತಾರಕ್‌ 


ಬೃಹತ್‌ ಶಿಲಾಯುಗದಿಂದ ೧೬ನೇ ಶತಮಾನದವರೆಗೆ ಹೂಜಿಗಲ್ಲು - ಒಂದು ಶೋಧ 


_ ಡಾ|! ಎಚ್‌. ಎಸ್‌. ಗೋಪಾಲರಾವ್‌ 


ಚಲುವನಹಳ್ಳಿಯ ಗವಿಮಠ - ಒಂದು ಪ್ರಾಗೈತಿಹಾಸಿಕ ನೆಲೆ 
— ಹನುಮನಾಯಕ 


ತಲಕಾಡಿನ ಪ್ರಾಕ್ತನ ಉತ್ಪನನ -— ಒಂದು ಸಂಕ್ಷಿಪ್ತ ಪರದಿ 
_- ಡಾ| ಎಂ. ಎಸ್‌. ಕೃಷ್ಣಮೂರ್ತಿ 


ಸನ್ನತಿ ದುರ್ಗದ ಪುನರ್ದರ್ಶನ 
_ ಡಾ| ಎಸ್‌.ಕೆ. ಜೋಶಿ 


ಎರಿಗಲ್ವಾಡಿ ಚೋಳರ ಕೂರಾಕಲಪಲ್ಲಿ ತಾಮ್ರಶಾಸನ 
— ಡಾ ದೇವರಕೊಂಡಾರೆಡ್ಡಿ 


ಶ್ರವಣಬೆಳ್ಗೊಳದ ಮತ್ತು ಸಮೀಪಗ್ರಾಮಗಳ ಅಪ್ರಕಟಿತ ಶಾಸನಗಳು 
— ಕೋ. ವಸಂತಲಕ್ಕ್ಮಿ 


ಮುಮ್ಮಡಿ ಬಲ್ಲಾ ಳನ ತೆಂಕನಹಳ್ಳಿ ದೊಡ್ಡಿ ಯ ಶಿಲಾಶಾಸನ 
— ಜೆ. ಬ. ಜಯರಾಮಯ್ಯ, ಕೆ. ಕುಮಾರ್‌ ಯಾದವ್‌ 


ಚಂದ್ರಗುತ್ತಿ ಯಲ್ಲಿ ಪರ್ಷಿಯನ್‌ ಶಾಸನ ಶೋಧನೆ 

_ ಡಾ| ಎಚ್‌. ಆರ್‌. ರಘುನಾಥಭಟ್‌ 
ಮುತ್ತತ್ತಿಯ ತಾಮ್ರಶಾಸನ 

— ಮುತ್ತುರಾಜು 


ವೀರಸೋಮೇಶ್ಚರನ ಕುಂಜೇಶ್ಚರ ದೇವಾಲಯ ಶಾಸನ ಒಂದು ಹೊಸ ದೃಷ್ಟಿ 


_ ಡಾ| ಎಚ್‌. ಎಸ್‌. ಉಷಾರಾಣಿ 
ಮಳೂರಿನ ಶಾಸನಗಳಲ್ಲಿ ಕೃಷಿ ಮತ್ತು ವಾಣಿಜ್ಯ ನಿಬಂಧನೆಗಳು 
— ಆರ್‌. ವೆಂಕಟೇಶಮೂರ್ತಿ 


ಗದ್ದೆಮನೆ ಶಾಸನ - ಒಂದು ಹೊಸದೃಷ್ಟಿ 
— ತಿರುಮಲೆ ಶ್ರೀ ರಂಗಾಚಾರ್ಯ 


xi 


೧೫ 


೧೮ 


೩೦ 


ಜಿಕ 


೩೬ 


೪೦ 


೪.೨ 


೪೬ 


೧೪) ದಾಕ್ಷಿಣಾತ್ಯ ದೇವಾಲಯ - ವಾಸ್ತು ಮತ್ತು ಪರಿಭಾಷೆ 
- ಎಂ. ಎನ್‌. ಪ್ರಭಾಕರ್‌ ೫೦ 
4 ೨ 
೧೫) ದೇವಾಲಯದ ಪ್ರಸ್ತ ರ” ರಚನೆಯಲ್ಲಿ ಶಾಸ್ತ್ರ ಗ್ರಂಥಗಳ ಪಾತ್ರ 
ಕೂ. ಸ. ಅಪರ್ಣ ೫೯ 
೧೬) ಹೊಯ್ಸಳರ ಕಾಲದ ಎರಡು ಪಂಚಲಿಂಗ ದೇವಾಲಯಗಳು - ಒಂದು ವಿವೇಚನೆ 
-. ಡಾ| ಡಿ. ವಿ. ದೇವರಾಜ್‌ ೬೬ 
೧೭) ಕೆಳದಿ-ಇಕ್ಕೇರಿ-ಬಿದನೂರು ರಾಜ್ಯಕಾಲದ ಅಪರೂಪ ಮಾದರಿಯ ಎರಡು 
ದೇವಾಲಯಗಳು ಮತ್ತು ಮೂರ್ತಿಶಿಲ್ಪ - ಶೋಧನೆ 
- ಡಾಟ! ಅ. ಸುಂದರ ೬೯ 


೧೮) ಬಸವನ ಬಾಗೇವಾಡಿ ತಾಲೂಕಿನಲ್ಲಿಯ ಪುರಾತತ್ತ್ವ ಅವಶೇಷಗಳು - ಒಂದು ಪರದಿ 

- ಫಿ. ಎಸ್‌. ಬಡಿಗೇರ ೭೫ 

೦ 

೧೯) ಧಾರವಾಡ ಜಿಲ್ಲೆಯಲ್ಲಿ ದೊರೆತ ರಾಷ್ಟ್ರಕೂಟರ ಕಾಲದ ಶಿಲ್ಪ-ದೇವಾಲಯಗಳು 

- ಡಾ| ರು. ಮ. ಷಡಕ್ಟರಯ್ಯ ೭೮ 
೨೦) ಮೈಸೂರು ಕೋಟಿ - ನಗರ 

ಘಾ ಕೃ. ಸು. ಸುಬ್ರಹ್ಮಣ್ಯ ೯೧ 
೨೧) ತುಮಕೂರು ಜಿಲ್ಲೆಯ ಜಿನದೇವಾಲಯಗಳು 

— ತುಂಕೂರು ಸುನಂದಾ ೯೬ 
೨೨) ಸನ್ನತಿಯ ಕೆಲವು ಸುಟ್ಟ ಮಣ್ಣಿನ ಗೊಂಬೆಗಳು 

-— ಎಚ್‌. ಟಿ. ತಳವಾರ್‌ ೯೮ 


೨೩) ಒಂದು ಅಪೂರ್ವ ಶಿವಲಿಂಗ 
- ಡಾಟ ಎಸ್‌.ಕೆ. ಕೊಪ್ಪಾ ೧೦೦ 


೨೪) ನಾಯ್ಕನಹಬ್ಟ ಒಳಮರಠ - ದೇವಾಲಯದಲ್ಲಿ ಯೂರೋಪಿಯನ್‌ ಗಾರೆ ಶಿಲ್ಪಗಳು 

— ಮಹಮದ್‌ ಜಫ್ರುಲ್ಲಾ. ಜಡ್‌ ೧೦೨ 
೨೫) ಉತ್ತರ ಕನ್ನಡ ಜಿಲ್ಲೆಯ ಕಾಷ್ಠಶಿಲ್ಪಕಲೆ - ಒಂದು ಏಪ್ಪಣಿ 

ಕೆ ಜಿ. ಭಟ್‌ಸೂರಿ ೧೦೫ 


೨೬) ಬಳ್ಳಿಗಾವೆಯಲ್ಲಿ ಪಂಚತಂತ್ರದ ಮೂರು ಕಥಾ ಶಿಲ್ಪಗಳ ಶೋಧ 
- ಡಾ| ಚೆನ್ನಬಸಪ್ಪ ಎಸ್‌. ಪಾಟೀಲ ೧೦೮ 


೨೭) ಪ್ರಾಚೀನ .ಭಾರತದ ಆಯುಧಗಳು 
- ಶ್ರೀಮತಿ ರಾಧಾ ಕೃಷ್ಣಮೂರ್ತಿ ೧೧೨ 


vi 


೨೮) 


೨೯) 


೩೦) 


೩೧) 


೩೨) 


೩೩) 


೩೪) 


೩೫) 


೩೬) 


೩೭) 


೩೮) 


೩೯) 


೪೦) 


೪೧) 


ತಾಳಪತ್ರಗಳಲ್ಲಿ ಚಿತ್ರವಿನ್ಯಾಸ 
(ಮೂಡಬಿದ್ರೆಯ ಹೊಯ್ಸಳರ ಕಾಲದ ತಾಳಪತ್ರ ಚಿತ್ರಗಳ ವಿಶೇಷ ಉಲ್ಲೇಖದೊಂದಿಗೆ) 
- ಪಿ. ಟಿ. ಎಸ್‌. ರಾವ್‌ 


ಹೊಯ್ಸಳರಕಾಲದ ಅಳತೆಗೋಲು - ಶಾಸನ ಬಿಪ್ಪಣಿ 
- ಡಾ! ಟಿ. ದಯಾನಂದಪಟೀಲ್‌ 


ಮೇರೆಗಲ್ಲುಗಳು 
— ವಿಠ್ಠಲ ಡಿ. ಪೋತದಾರ 
ಮಾಗಳದ ಶಾಸನಗಳಲ್ಲಿ "ಯೋಗ' - ವೈಜ್ಞಾ ನಿಕ ವಿಶ್ಲೇಷಣೆ 
— ಹರಿಹರ ಶ್ರೀನಿವಾಸರಾವ್‌ 


ಗಂಗರ ಕಾಲದ ಜೈನಧರ್ಮದ ಮೇಲೆ ಹೊಸ ಬೆಳಕು 
- ಡಾ! ಎನ್‌. ಎಸ್‌. ರಂಗರಾಜು 


ಬಂಕಾಪುರ ಕದಂಬರು - ವರುಣ ಶಿವ ಪಂಡಿತ 
- ಡಾ| ಚೆನ್ನಕ್ಕೆ ಪಾವಟಿ 
ವಿಜಯನಗರ ಸಾಮ್ರಾಜ್ಯ "ಸ್ಥಾಪಕರು ವಿದ್ಯಾರಣ್ಯರಲ್ಲ - ಕಾಶೀವಿಲಾಸ ಕ್ರಿಯಾಶಕ್ತಿದೇವರು 
— ಶಾಂತರಸೆ 
ದಕ್ಷಿಣ ಕನ್ನಡ ಜಿಲ್ಲೆಯ ಕಂಗುಮಠ - ಐತಿಹಾಸಿಕ ವಿಶ್ಲೇಷಣೆ 
- ಡಾ| ಕೆ. ಜಿ. ವಂಸಶಮಾಧವ 
ಕೊಪ್ಪಲುಮಠ ಮತ್ತು ಬಿದನೂರಿನ ಅರಸೊತ್ತಿಗೆಯ ಗದ್ದುಗೆಗಳು 
- ಬಿ. ಎಸ್‌. ರಾಮಭಟ್ಟ 
ಉಜ್ಜಿನಿಯಲ್ಲಿ ಕೆಳದಿ ರಾಣಿ ವೀರಮ್ಮಾಜಿ ಸಮಾಧಿ ಶೋಧನೆ 
- ಎಸ್‌. ಎಂ. ನಾಗಭೂಷಣ 
ಕೆಳದಿ ಇತಿಹಾಸದಲ್ಲಿ ಮೈಸೂರರಸರು 
- ಚಿ. ವಿ. ಕಲ್ಲಾಪುರ 
ಒಲೊಖಯೊಯಿರ - ಆಳ್ವಖೇಡ : ಒಂದು ಜಿಜ್ಞಾಸೆ 
- ಪಿ. ಗಣಪಯ್ಯ ಭಟ್‌ 
ಕರ್ನಾಟಕ ಇತಿಹಾಸದಲ್ಲಿ ದಡಿಗಾವಟಕಿಯ ಸ್ಥಾನ — ಒಂದು ಪರಿಶೀಲನೆ 
- ಪಿ.ವಿ. ಕೃಷ್ಣಮೂರ್ತಿ 


“ಹಂಪಿ” - ಒಂದು ಬಿಪ್ಪಣಿ 
- ಕ. ವೆಂ. ರಾಜಗೋಪಾಲ 


vii 


೧.೨೦ 


೧೨೪ 


೧೨೬ 


೧೩೦ 


೧೩೪ 


೧೩೮ 


೧೪೧ 


೧೪೫ 


೧೪೯ 


೧೫.೨ 


೧೫೪ 


೧೬೧ 


೧೬೫ 


೧೭೧ 


೪.೨) 


೪೩) 


ಬಲ) 


೪೫%) 


೪೬) 


೪೭) 


೪ಲ) 


೪೯) 


೫೦) 


೫೧) 


೫.೨) 


೫೩) 


೫೪) 


ಹೊಸಂಗಡಿಯ ಮೇಲೆ ಹೊಸ ಬೆಳಕು 
ಇರಕಲ್‌ಗಡ ಕೋಟಿ 
— ಕಲ್ಪ ನಣೌಡ ತಿಪ್ಪನಗೌಡ ಪಾಹೀಲ 


ಕುರಗೋಡು ನಾಡಿನ ಧಾರ್ಮಿಕ ಪರಿವರ್ತನೆ 
-. ವೈ. ಹನುಮಂತರೆಡ್ಡಿ 


ವಿಜಾಪುರ "ಆದಿಲ್‌ ಶಾಹಿಕಾಲದ (೧೪೮೯-೧೬೮೬) ಹಿಂದೂ-ಮುಸ್ಲಿಂ 
ಸಂಬಂಧ ಆಕರಗಳು ಮತ್ತು ಅಧ್ಯಯನ 
- ಡಾ| ಕೃಷ್ಣ ಕೊಲ್ಹಾರ ಕುಲಕರ್ಣಿ 


ಕಳದಿ ಇತಿಹಾಸದ ಅವಶೇಷಗಳ ರಕ್ಟಣೆ ಮತ್ತು ಸೂಚೆಯ ಅಗತ್ಯತೆ 
- ಡಾ ಕೆಳದಿ ವೆಂಕಟೇಶ ಜೋಯಿಸ್‌ 


ಕಳಲೆ ಮನೆತನದ ವೀರಶೈವದಳವಾಯಿ ನಂಜರಾಜನ ಒಂದು ಬ್ರಹ್ಮದೇಯ 
ಪ ಪ್ರೊ! ಎಂ. ಪ್ರಸನ್ನಕುಮಾರ್‌ 
ಪರ್ಶಿಯಾದ ರಾಯಭಾರಿ ಹಾಗೂ ದಿವಾನ್‌ ಪೂರ್ಣಯ್ಯ 


- ಡಾ! ಶ್ರೀನಿವಾಸ ಹಾವನೂರ 


ಮೈಸೂರು ಒಡೆಯರ ಕಾಲದ ಐತಿಹಾಸಿಕ ಕಾಗದ ಪತ್ರಗಳು 
_ ಕೆಳದಿ ಗುಂಡಾ ಜೋಯಿಸ್‌ 


ನಂಜರಾಜ ಸಮುದ್ರ ಅಗ್ರಹಾರ 
(ಒಂದು ಸಮಾಜ ಶಾಸ್ತ್ರಿ ೀಯ ವಿಶ್ಲೇಷಣೆ) 
- ಡಾ! ಎಂ. ಬಿ. ರಾಜಾಮಣಿ 
ಸಾಮಾಜಿಕ ಸುಧಾರಣೆಯಲ್ಲಿ ನೃತ್ಯದ ಪಾತ್ರ — 
ಒಂದು ವಿಶ್ಲೇಷಣೆ - ಮೈಸೂರಿಗೆ ಸಂಬಂಧಿಸಿದಂತೆ 
_- ಡಾ! ಬಿ. ಲೀಲಾ 
ಸಂಗೀತಕ್ಕೆ ಕರ್ನಾಟಕದ ಕೊಡುಗೆ 
- ಡಾ! ವಿ. ಎಸ್‌. ಸಂಪತ್ಕುಮಾರಾಚಾರ್ಯ 


ಕೊಡಗಿನ ಪನ್ಯ(ಜಮೀನು)ಗಳು 
— ಎಂ. ಜಿ. ನಾಗರಾಜ್‌ 


ಪಂಚಮರ ಸುಧಾರಣೆಗಾಗಿದುಡಿದ ಆರ್‌. ಗೋಪಾಲಸ್ವಾಮಿ ಅಯ್ಯರ್‌ 
ಡಾ| ಸೂರ್ಯನಾಥ ಕಾಮತ್‌ 


1೪111 


೧೭೫ 
೧೮೩ 


೧೮೫ 


೧೮೮ 
೧೯೧ 
೧೯೬ 
೨೦೦ | 


೨೦೩ 


೨೦೭ 


೨೧.೨ 


೨೧೯ 


೨೨೩ 


೨೨೯ 


೫೫) 


೫೬) 


೫೭) 


೫೮) 


೫೯) 


೬೦) 


೬೧) 


ದಲಿತರ ಉದ್ಧಾರಕ್ಕಾಗಿ ದುಡಿದ ಗೋವಿಂದಾಚಾರ್ಯಸ್ಟಾಮಿ 
-- ಡಾ| ಜೆ. ವಿ. ಗಾಯತ್ರಿ 


ಮೈಸೂರು ಜಿಲ್ಲೆಯ ಬ್ಯಾಂಕಿಂಗ್‌ ಉದ್ಯಮದ ಪ್ರಾರಂಭದ ಹಂತ ೧೮೯೪-೧೯೧೫ 
— ಎಂ. ಬಿ. ಪಾಟೀಲ 


ಗಂಡಸರಿಗೂ ಸೀರೆ 
- ಡಾ| ಜ್ಯೋತ್ಸಾ if ಕಾಮತ್‌ 
ಅಮೃತಾಪುರ - ಕೆಲವೆ ಹೊಸ ಶೋಧಗಳು 
— ಎಸ್‌. ರಾಜೇಂದ್ರಪ್ಪ 
೧೯ನೇ ಶತಮಾನದ ಮೈಸೂರು ಜಿಲ್ಲಾ ಕನ್ನಡ ಪತ್ರಿಕೋದ್ಯಮದ ಇತಿಹಾಸ 
— ಮೋಹನ ಗ. ಹೆಗಡೆ 
ಮೈಸೂರು ಸ್ಟಾರ್‌ ಪತ್ರಿಕೆ ಹಾಗೂ ವೀರಸಂಗಪ್ಪನವರು 
- ಡಾ! ಬಿ. ನಂಜುಂಡಸ್ಟಾಮಿ 


ಆದಯ್ಯನ ವಚನಗಳಲ್ಲಿ ಸಾಂಸ್ಕೃತಿಕ ಅಂಶಗಳು 
- ಡಾ| ಸಿ. ನಾಗಭೂಷಣ 


English summaries 
೧೯೯೨ನೆಯ ಸಾಲಿನ ವರದಿ 


೨೩೩ 


೨೩೬ 


೨೪.೨ 


೨೪೫ 


೨೪೯ 


೨೫೫ 


೨೫೯ 


೨೬೫ 
೨೮೬ 


ಕರ್ನಾಟಕ ಇತಿಹಾಸ ಅಕಾದೆಮಿ 
ಬೆಂಗಳೂರು 


ಇತಿಹಾಸ ಪ್ರೇಮಿಗಳಿಗೆ ಕರೆ 
"ಐತಿಹಾಸಿಕ ಪರಂಪರೆ ಉಳಿಸಿ” 


ಕರ್ನಾಟಕದಲ್ಲಿ "ಐತಿಹಾಸಿಕ ಪರಂಪರೆ ಉಳಿಸಿ' ಎಂಬ ಜನಜಾಗೃತಿ ಚಳವಳಿ ನಡೆಸಲು 
ಕರ್ನಾಟಕ ಇತಿಹಾಸ ಅಕಾದೆಮಿ ಯತ್ನಿಸುತ್ತಿದೆ. ಪ್ರಾಚೀನ ಕೋಟಿಗಳು, ಕಟ್ಟಡಗಳು, 
ದೇವಾಲಯಗಳು, ಮಸೀದಿಗಳು, ಇಗರ್ಜಿ(ಚರ್ಚು)ಗಳು, ಶಾಸನಗಳು, ವೀರಗಲ್ಲು 
ಮುಂತಾದ ಸ್ಮಾರಕಶಿಲೆಗಳು, ತಾಮ್ರಪಟಗಳು, ತಾಳೆಗರಿಯ ಹೊತ್ತಿಗೆಗಳು, ಐತಿಹಾಸಿಕ 
ದಾಖಲೆಗಳಾಗಬಲ್ಲ ಕಾಗದಪತ್ರಗಳು, ನಾಣ್ಯಗಳು, ಕಲಾಕೃತಿಗಳು (ಶಿಲ್ಪ ಕರ-ಕುಶಲ 
ಕಲೆಯ ವಸ್ತುಗಳು, ವರ್ಣಚಿತ್ರಗಳು), ಆಯುಧಗಳು ಮುಂತಾದ ಪ್ರಾಚೇನ ವಸ್ತುಗಳ 
ರಕ್ಷಣೆಗಾಗಿ ಪ್ರಚಾರ ಮಾಡುವುದು ಈ ಚಳವಳಿಯ ಉದ್ದೇಶ. 


ಚಟುವಏಕೆಯ ಸ್ವರೂಪ 


ಪ್ರಾಚೀನ ವಸ್ತು ಮತ್ತು ಕಲಾಕೃತಿಗಳ (ಯಾಂಟಿಕ್ಟಿಪೀಸ್‌) ನೋಂದಾವಣೆಗೆ ಪ್ರೇರಣೆ 
ನೀಡುವುದು. ` 


ಪ್ರಾಚೀನ ಶಾಸನ, ಪ್ರತಿಮೆ, ಸ್ಮಾರಕಶಿಲೆಗಳ ರಕ್ಷಣೆಯ ಅವಶ್ಯಕತೆಯ ಬಗೆಗೆ ಅವುಗಳ 
ಪರಿಸರದ ಬಗೆಗೆ ಜನರಿಗೆ ತಿಳುವಳಿಕೆ ನೀಡುವುದು. 


ಪ್ರಾಚೀನ ಕಟ್ಟಡಗಳ ನಾಶ, ದುರುಪಯೋಗ, ಅವುಗಳ ಪರಿಸರದ ಮೇಲೆ ಒತ್ತುವರಿ 
ನಡೆಸುವುದರ ವಿರುದ್ಧ ದ್ವನಿಯೆತ್ತುವುದು (ಪ್ರಚಾರ, ಸರಕಾರಕ್ಕೆ ಬರೆಯುವುದು, 
ಪತ್ರಿಕೆಗಳಿಗೆ ಬರೆಯುವುದು). 


ಓಲೆಗರಿಗಳ ಅಸ್ತಿತ್ವದ ಬಗೆಗೆ ಅಧಿಕೃತ ಸಂಗ್ರಾಹಕುಗೆ (ಸಾಹಿತ್ಯ ಪರಿಷತ್ತು, ವಿಶ್ವವಿದ್ಯಾಲಯಗಳ 
ಸಂಬಂಧಿಸಿದ ಶಾಖೆಗಳು) ಮಾಹಿತಿ ನೀಡುವುದು. ಐತಿಹಾಸಿಕ ಮಹತ್ವದ ಕಾಗದ ಪತ್ರಗಳ 
ಬಗೆಗೆ ರಾಜ್ಯ ಪೆತ್ರಾಗಾರಕ್ಕೆ ಮಾಹಿತಿ ನೀಡುವುದು. 


ಅಧ್ಯಾಪಕರು, ವಿದ್ಯಾರ್ಥಿಗಳು, ಬುದ್ಧಿಜೀವಿಗಳು ಈ ಚಟುವಟಿಕೆಯಲ್ಲಿ ವಿಶೇಷವಾಗಿ 
ಪಾಲುಗೊಳ್ಳಲು ಅಕಾದೆಮಿ ಕರೆ ನೀಡುತ್ತದೆ. 


